ಎಂ. ಎನ್‌. ಪ್ರಭಾಕರ” 


ದಾಕ್ಷಿಣಾತ್ಯ ದೇವಾರಿಯ-ವಾಸ್ತು ಮತ್ತು 


ಫರಿಬಾಸೆ 


ಭಾರತೀಯ ಶಿಲ್ಪಕಲೆಯ ಉತ್ತಮೋತ್ತಮ 
ಆದರ್ಶ ಹಾಗೂ ಶಿಲ್ಪ ಕಲೆಯನ್ನು ಕುರಿತ ಮೂರು 
ನೊರು ಗ್ರಂಥಗಳು ಈಗಲೂ ದೊರಕುತ್ತಿವೆ. ಎಂದು 
ಶ್ರೀಧರೆ ಭಾಸ್ಕರ ವರ್ಣೇಕರ್‌ರವರು “ಭಾರತೀಯ 
ನಿದ್ಯೆ? ಎಂಬ ಗ್ರಂಥದಲ್ಲಿ ಪ್ರಸ್ತಾನಿಸಿದ್ದು,' ಕ್ರಿ.ಶ. 
೧೯೨೯ ರಲ್ಲಿ ವಿದ್ವಾಂಸ ಶ್ರೀಯುತ ವರುಯವರು ಸಿದ್ಧ 
ಪಡಿಸಿದೆ. ಗ್ರಂಥಾವಳಿಯನ್ನಾದಧರಿಸಿ ಸುಮಾರು ೧೨೫ 
ವಾಸ್ತು ಗ್ರಂಥಗಳ ಶೀರ್ಷಿಕೆಗಳನ್ನು ಹೆಸರಿಸಿದ್ದಾರೆ? 
ಇವುಗಳಲ್ಲಿ ಮುದ್ರಿತ ಗ್ರಂಥಗಳ ಸಂಖ್ಯೆ ಕೇವಲ ಬೆರಳೆ 
ಣಿಕೆಯಷ್ಟು. ಪ್ರಕಟಗೊಂಡ ಗ್ರಂಥಗಳನ್ನು ದಾಕ್ಷಿಣಾತ್ಯ 
ಮತ್ತು ಔತ್ತರೇಯ ಎಂದು ವಿಂಗಡಿಸಬಹುದು. 


ದೇವಾಲಯ ಮತ್ತು ದಾಕ್ಷಿಣಾತ್ಯ ಗ್ರಂಥಗಳ ವಿವರ 
ಣೆಯನ್ನಾಧರಿಸಿ ದಕ್ಷಿಣದ ದೇವಾಲಯದ ಸ್ವರೂಪ 
ವನ್ನು ಗುರುತಿಸಬಹುದು; ದೇವಾಲಯ ಮತ್ತು ದೇವಾಲ 
ಯದ ಹಲವು ಅಂಗಗಳಿಗೆ ಸಂಬಂಧಿಸಿದಂತೆ ಪರ್ಯಾಯ 
ಪದಗಳನ್ನು ಗಮನಿಸಬಹುದು. ಈ ಗ್ರಂಥಗಳಲ್ಲಿ ಕಾಣ 
ಬರುವ ಹೆಚ್ಚಿನ ಪ್ರಭೇದಗಳು ಪ್ರಾಜೀಶಿಕ ವೈನಿಧ್ಯಗ 
ಳಿಂದ ಕೂಡಿದ್ದು ಖಚಿತವಾಗಿ ಗುರುತಿಸಲಾರದು-ಪ್ರಸ್ತುತ 
ಪ್ರಬಂಧದಲ್ಲಿ ಸರ್ಯಾಯ ಪದಗಳೊಂದಿಗೆ ದೇವಾಲಯದ 


ವಿನಿಧ ಅಂಗರಚನೆಯನ್ನು ಸ್ಕೂಲವಾಗಿ ಪರಿಚಯಿಸು 
ವುದು ಲೇಖನದ ಉಡ್ದೇಶವೆನಿಸಿದೆ. 


ಪ್ರಾಸಾದ, ಹರ್ಮ್ಯ, ಸಾಧ, ಗೃಹ ಇತ್ಯಾದಿ 
ರಚನೆಗಳು ವಸ್ತು ಅಥವಾ ಭೂಮಿಯನ್ನು ಆಶ್ರಯಿಸಿದ್ದು 
"ವಾಸ್ತು' ಎಂದು ಗುರುತಿಸಲ್ಪಡುತ್ತದೆ. ವಾಸ್ತು ಪದವು 
"ಸHಿವಾಸಾದ್‌ ಸರ್ವಭೂತಾನಾಂ ವಾಸ್ತು ರಿತ್ಯಭಿ 
ಶಬ್ದಿ ತಃ” ಎಂದು ವಿವರಿಸಲ್ಪಟ್ಟಿದ್ದು ಈ ವಾಸ್ತುವಿಗೆ 
ಹೆಲವಾರು ಜ್ಞಾತಿ ಪದಗಳಿವೆ. ಇವು ಒಟ್ಟಾರೆ ವಾಸಿ 
ಸುವ ಸ್ಥಳವನ್ನು ಪ್ರತಿನಿಧಿಸುವುದಾದರೂ ಸ್ವಲ್ಪ ಅರ್ಥ 
ವ್ಯತ್ಯಾಸಗಳುಂಟು. ಕಾಮಿಕಾಗಮ ಗ್ರಂಥದಲ್ಲಿ ವಸ್ತು 
ನನ್ನು ಆಶ್ರಯಿಸಿದ ಹರ್ಮ್ಯಾದಿ ಪದಗಳ ಯಾದಿಯಿದೆ. 
ವಿಮಾನಂ ಭವನಂ ಹರ್ಮ ಸೌಧೆಂ ಧಾಮ 


ನಿಕೇತನಂ 
ಪ್ರಸಾದೆ ಸದೆನೆಂ ಸದ್ಮಗೇಹೆ ಮಾವಸಕಂ 
ಗೃಹಂ 
ಆಲಯೆಂ ನಿಲಯಂ ವಾಸೋಃಸ್ಯಾಸ್ಪ್ರದಂ 
ವಾಸ್ತು ವಾಸಕಂ 
ಕ್ಷೇತ್ರವಸಾಯತನೆಂ ವೇಶ್ಮ ಮಂದಿರೆಂ 
ದಿಷ ಕ್ರಿಕಂಪದೆಂ 

293 


* ಡೆಪ್ಯಟೀ ಮ್ಯಾನೇಜರ್‌, ಸ್ಟೇಟ್‌ ಬ್ಕೂಂಕೆ ಅಫ್‌ ಮೈಸೂರು, ಕೋಟಿ ಶಾಖೆ, ಚಿಂಗಳೂರು-೫೬೦೦೦೨. 
1 ಬಿ. ಎಸ್‌. ರಾಮಕೃಷ್ಣ ರಾವ್‌ (ಅನಂ.), "ಭಾರತೀಯ ವಿದ್ಯೆ? ಬಿಂಗಳೊರೊ ೧೯೮೭, ಪು: ೧೦೯ 


2 ಆದೇ, ಪು: ೧೨೪-೧೨೬ 


8 ಟಿ ಗಣಪತಿಶಾಸ್ತ್ರಿ (ಸಂ), "ನಾಮಲಿಂಗಾನುಶಾಸನ* (ಭಾಗ-೨), ತಿರುವನಂತಪುರ, ೧೯೧೫ 


೫೦ 


ಇತಿಹಾಸ ದರ್ಶನ 


ಲಯಂ ಕ್ಲೆಯಮಾಾರಂ ಚ ತಥೋವಸಿತಂ ತತ್‌ ಪರಿಕೀರ್ತಿತಂ! 
ಪುನಃ ಹರಕಿ ಮನೋ ಹೆರ್ವ್ಯ್ಯಂ 
ಸ್ಕಾನೆ ಮಿತ್ಕೇವ ಮುಕ್ತಾರಿ ಪರ್ಯಾಯವಚ ಪ್ರಾಸಾದ : ಹರ್ಮ್ಯಾಥೆ ನೀನಾಂ ವಾಸಾಃ ಪ್ರಾಸಾಡೋ 
ನಾಸಿ್‌ ದೇವ ಭೊಭುಜಾ!? 
ಹ | ಪ್ರಸೀದಂತ್ಯಸ್ಮಿನ್‌ ಪ್ರಾಸಾದಃ 
ಹಾತ್ರೈಫ. ಶಿಲ್ಬ ಭ್ರತಧಪೂ ಪದ್ಯಾಯ, "ನಾಡ ಪ್ರಾಸಾದಿಕಾ: ಪ್ರಾಸಾದಸ್ತು ಸ ಏನ ಸ್ಯಾದಲ್ಬಾ ಪ್ರಾಸಾ: 
ಶಬ್ದಗಳನ್ನು ಸೂಚಿಸಿದೆ ಕೆಲವು ವಾಸ್ತು ಗ್ರಂಥಗಳಲ್ಲಿ ದಿಕಾ ಭವೇತ್‌! 
ಆಲಯ, ನಿಲಯ, ಗೃಹೆ, ವೇಶ್ಮ ಸಾಧ್ಯ ಹರ್ಮ್ಯ 
ಎಂತಾ ಅರ್ಥಗಳೊಂದಿಗೆ ವಿವರಿಸಲಾಗಿದೆ. 


- 4 2 ಖಿ 
ವಹಂತಾದ ಪಡೆಗಳು 
ಘೆ 


ಳಲ್ಲಿ ಕೆಲವನ್ನು ಗಮನಿಸಬಹುದು. 


03 
6. 
1 


ತಡೇನೆಂ ಲೀಯತೇ ಸರ್ವಮಾಲಯಾದಿ 


ಪಡ ವ್ಯ್ಯತ್ಸತ್ತಿಯ ದೃಷ್ಟಿಯಿಂದ ಕೆಲವು ಪದ 
ಗಳ ಅರ್ಥಗಳನ್ನು ಖಚಿತವಾಗಿ ಗುರುತಿಸಬಹುದಾದರೂ, 


ಮತ್ತೆ ಕೆಲವು ಕಾಲದೇಶಗಳ ಬಳಕೆಗೆ ತಕ್ಕಂತೆ ಅರ್ಥ 
ಸಮುದ್ಭುವಂ* ವ್ಯಾಪ್ತಿ ಪಡೆಯುತ್ತಿವೆ. ಒಂದೇ ಪದವು ಬೇರೊಂಡೆಡೆ 
ಅಲೀಯಂತೇ ಅಸ್ಮಿನ್‌ ಆಲಯ; ಯಲ್ಲಿ ಮತ್ತೊಂದು ಅರ್ಥವನ್ನು ಧ್ವನಿಸುವುದುಂಟು, 
ನಿಲಯ ಪೂರ್ವಾಪರ ದ್ವಾರ ನಿಲಯಃ? ದಾಕ್ಷಿಣಾತ್ಯ ಸಂಪ್ರದಾಯದ ಗ್ರಂಥಗಳ ಪ್ರಕಾರ ಅತಿ 
ನಿಲೀಯಂತೇ ಅಸ್ಮಿನ್‌ ಸಿಲಯಃ ಸಾಮಾನ್ಯ ವಾಸ್ತು ರಚನೆಯು ಪ್ರಪಾ ಎಂದು ಗುರು 
ಗೃಹ ಪೂರ್ನೇಚೈಕದ್ವಾರಯುತಂ ಗೃಹ ಸಂಜ್ಣಟೆ ತಿಸಬಹುದು. “ಅಚ್ಛ್ರಾದಿತಂ ಪ್ರಪಾನಾಮ!* ಇದು 
ಗೃಹ್ಣಾತಿ ಗೃಹಂ ಕಾಮಿಕಾಗಮದಲ್ಲಿರುವ ವಿನರಣೆ?*ಫಿಬಂತಸ್ಯಾಂ ಪ್ರಪಾ' 
ವೇಶ್ಮ ಏಕದ್ವಾರಂ ಭನೇತ್‌ ವೇಶ್ಮ ಧಾತು ಮೂಲದ ವ್ಯ್ಯತ್ಪತ್ತಿಯಿಂದ ಗಮನಿಸಬಹುದು. 
:  ವಿಶೆಂತ್ಯಸ್ಮಿನ್‌ ವೇಶ್ಮ | ನೀರಿನ ಆಸರೆಯನ್ನು ಒಳಗೊಂಡಿದ್ದು ಪ್ರಪಾ“ಪ್ರಪಾಪಾ 
ಸೌಧ ಸುಧಾ ಲಿಪ್ತತಲಂ ಸೌಧಂ!0 ನೀಯ ಶಾಲಿಕಾ”!5 ಇದು ಅಮರ ಕೋಶದ ಉಲ್ಲೇಖ. 
ಸುಧಾ ಶುಭ್ರಂ ಸೌಧೆಂ ಇದು «ಪ್ರಪಾದ್ವಯಂ ಪಾಠೀಯಾ ಶಾಲಾಯಾಂ” 
ರಾಜ್ಞಿ ಏವಸದನೇ ಸೌಧೆ।ಃ ಅನುರ ಕೋಶದ ಬಗ್ಗೆ ಟೀಕೆ, ಧಾತು ಮೂಲದ ಅರ್ಥ 
ಹರ್ಮ್ಯ : ಗೃಹಸ್ಯೋಪರಿ ಭೂಮಿರ್ಯಾ ಹರ್ನ್ಯುಂ ದಲ್ಲಿ "ಪಾ-ರಕ್ಷಣೇ' ಎಂಬ ವ್ಯತ್ಸತ್ತಿಯನ್ನೊ ಗಮನಿಸ 
4 ಯ ಸ್ಥಾಪಿನಾಸ ಶಿನಾತರ್ಯೆ (ಸಂ ಕಾಮಿಕಾಗನು (ಪೂರ್ವಭಾಗ), ನುದ್ರಾಸ್‌, ೧೯೭೫, ಪು: ೧೫೧, ಪಟಲ ; 
ಜಳ ನತ 1 323.5 
5 ಸನಿ.ಐ ಮಂಕಡ (ಸಂ), "ಅಪರಾಜಿತ ಪೃಚ್ಛಾ? ಬಶೋಡ್ಯಾ ೧೯೫೦೨, ಪು: ೧೬೯, ಅಧ್ಯಾಯೆ: ೬೯, ಶ್ಲೋ: ಕ್ಕಿ 
6 *ನಾಮಲಿಂಗಾನಂಶಾಸನ' 
7 “ಅಪರಾಜಿತ ಸೃಚ್ಛಾ', ಪ್ರ:೧೬೯, ಶ್ಲೋ; ೧4 
8 ಅದೇ, ಶ್ಲೋ: ೧೨ 
9 ಅದೇ, ಶ್ಲೋ : ೧೩ 
10 ವಿ. ಎಸ್‌, ಅಗ್ರ ವಾಲಾ (ಸಂ.) "ಸಮುರಾಂಗೆಣ ಸೂತ್ರಧಾರ” ಬರೋಡಾ ೧೯೬೬ ಪು:ರಲ ಅ: ೧೪ ಶ್ಲೋ; ೧೨ 
11 ಅಡ್ಕ ಶ್ಲೋ: ೧೦ 
12 *ನಾನುಲಿಂಗಾನುಶಾಸನ' ದ್ವಿತೀಯ ಕಾಂಡ, ಪುರನರ್ಗ, ಶ್ಲೋ: ೩೩೬ 
13 *ಸಮರಾಂಗಣ ಸೂತ್ರಧಾರ ಪು: 5ಂ, ಶ್ಲೋ: 


14 "ಕಾಮಿಕಾಗಮ ಪು: ೧೩೪, ಪು: ೫೦, ಶ್ಲೋ ೮೮ 
*ನಾಮಲಿಂಗಾನುಶಾಸನ (ದ್ವಿತೀಯ ಕಾಂಡ) ಪುರೆವರ್ಗೆ 


ಇತಿಹಾಸ ದರ್ಶನ ೫೧ 


ಬಹುದು. ಅಚ್ಛಾದಿತಂ ಎನ್ನುವಲ್ಲಿ ಹೊದ್ದಿಸಿದ್ದು 
ಎಂದಷ್ಟೇ ಅರ್ಥ. ಗವಿ ಅಥವಾ ಗುಹೆಗಳೂ ನೈಸರ್ಗಿ 
ಕವಾಗಿ ಆಚ್ಛ್ರಾದಿತವಾದದ್ದು. ಪ್ರಪಾ ಸದದ ಬಳಕೆ 


೪ 


ಸ್ವತಂತ್ರ ರಚನೆಗಳಿಗೆ ಸೀಮಿತಗೊಂಡಿದೆ. ಮುಯೆಮತ 
ಗ್ರಂಥವನ್ನು ಅನುವಾದಿಸಿರುವ ನಿದ್ವಾಂಸ ಬ್ರೂನೋಡ 


ಗೆನ್ಸಿರವರು ಪ್ರಪಾ ಪದವನ್ನು Light buildings! 
ಎಂದು ಗುರುತಿಸಿದ್ದಾರೆ. 


ಪ್ರಪಾ ಮತ್ತು ಪ್ರಪೆಯ ಪ್ರಯೋಗ ಶಾಸನ 
ಗಳಲ್ಲಿದೆ. ನಾಡಿನ ಹೆದ್ದಾರಿಗಳಲ್ಲಿ ನಿರ್ಮಾಣಗೊಂಡ 


ಪ್ರಾಚೀನ ಕಾಲದ ಅಅನಟ್ಟಿಗೆಗಳನ್ನು ಪ್ರಪಾ ಎಂದು 


ಗುರುತಿಸಲಾಗುತ್ತಿತ್ತು. ಇಲ್ಲಿ ನೀರಿನ ವ್ಯವಸ್ಥೆಯಿದ್ದು 
ಯಾತ್ರಿಕರು ಸ್ವಲ್ಪ ಇಲದಣಿವಾರಿಸಿಕೊಳ್ಳಲು ಸಾಧ್ಯ 


ವಾಗುವ ತಂಗುದಾಣಗಳೆನಿಸಿದ್ದ ವು. 


ಔತ್ತರೇಯ ಗ್ರಂಥಗಳಲ್ಲಿ “ಶಾಲಾ? ಎನ್ನು ನದು 
ಆತಿ ಸಾಮಾನ್ಯ ರಚನೆ ಎನಿಸಿದೆ. “ಶಾಲತೇ ಇತಿ 
ಶಾಲಾ” ಇದು ಸದ ವ್ಯತೃತ್ತಿಯ ದೃಷ್ಠಿ ತ ಗೃಹೆ 
ಮೇಕಂತು  ಯಚ್ಛನ್ನೆಂ ಸರ್ವಂ ಶಾಲೇತಿ ಸ್ಕ್ರೃತಾ”!? 
ಎಂದು ವಿವರಿಸಿರುವುದನ್ನು ಕಾಣಬಹುದು. "ಯಚ್ಛನ್ನೆಂ' 
ಎಂದಲ್ಲಿ ಹೊದ್ದಿಸಿದ್ದು ಎಂದಷ್ಟೇ ಅರ್ಥ. “ಛನ್ನೆಂ 
ಭವೇತ್‌ ಮಹಾಜನಸ್ಯ ಸ್ಥಾನಂ ಸಭಾಯಾ ಕಥಿತಾ 
ಶಾಲಾ”! ಇದು ಮತ್ತೊಂಡಿೆಡೆಯಲ್ಲಿ ವಿವರಣ್ಕೆ 
ಸೆಭಾ, ಶಾಲಾ ಮುಂತಾದ ಪದಗಳ ವ್ಯೈತ್ತತ್ತಿಯನ್ನೂ 
ಗಮನಿಸಬಹುದು. “ಸವ್ಯರ್ಗಭಾತಿ ಇತಿ ಸಭಾ”, 
ಶಾಲಾ, ಸಭಾ ಪದಗಳಲ್ಲಿ ಪ್ರಕಾಶಿಸು, ಹೊಳೆಯುವುದು 
ಎಂಬ ಅರ್ಥವಿಜೆ. ಸಭಾ ಪದವು ವೇದಗಳ ಕಾಲದಿಂದ 
ಬಳಕೆಯಲ್ಲಿದೆ. ಸಭೆಯು ಸ್ಥಳೀಯ ರಾಜ್ಯ ವ್ಯವಸ್ಥೆ 
ಯನ್ನು ನಿರ್ದೇಶಿಸುವ ಅಂಗವೆನಿಸಿದ್ದು ತೀಕ್ಷ್ಯಮತಿಗಳ 
16 ಬ್ರೂಸೋಡೆಗೆನ್ಸ್‌ (ಆನು), «ಮುಯುವಂತ್ಕ? ನವದೆ 
17 ಸಮರಾಂಗಣ ಸೂತ್ರಧಾರ, ಪು. ೯೦, ಶ್ಲೋ, ೧೯ 
18 ಅದ್ನೇ ಪು. ೯4, ಸ್ಸ ೫೮ 


ಹಾಗೂ ನಿದ್ವದ್‌ ಜನರ ಸಮೂಹವಾಗಿತ್ತು. “ಸಹ 
ಧರ್ಮೇಣ ಸದ್ದಿರ್ನಾ ಭಾತೀತಿ ಸಭಾ? ಇದು ಸಭೆಗೆ 
ಸೆಂಬಂಧಿಸಿದ ಪೂರ್ಣ ವಿವರಣೆ, ಸಮೂಹನನ್ನು ಪ್ರತಿ 
ನಿಧಿಸಿದ ಪದವು ತದ ನಂತರ ನಿಗದಿತ ಸ್ಥಳಕ್ಕೆ ಅನ್ವಯ 
ವಾಯಿತು. ಅದೇ ರೀತಿ ಮಹಾಜನರು ಸೇರುವ 
ಜಾಗಕ್ಕೆ ಸಭಾ ಎಂದು ಗುರುತಿಸಲಾಯಿತು. ಸೆಭಾ 
ರಚನೆಗೆ ಪ್ರತ್ಯೇಕ ವಾಸ್ತು ವಿವರಣೆಗಳೂ ಸಿದ್ಧಗೊಂಡವು. 
ಐಹೊಳೆಯ ಲಾಡ್‌ಖಾನ್‌ ದೇವಾಲಯ ಇಂತಹ 
ಸಭಾ ರಚನೆಯಲ್ಲಿ ಒಂದೆನಿಸಿದೆ. 


ಜೀವಾಲಯಕ್ಕೆ ಸಂಬಂಧಿಸಿದಂತೆ ಪ್ರಾಸಾದ 
ಎಂಬ ಪದವೂ ಬಳಕೆಯಲ್ಲಿದ್ದು ದೇವಾಲಯ ಸಂಕೀರ್ಣ 
ದಲ್ಲಿ ಗರ್ಭ ಗೃಹವನ್ನು ಸೂಚಿಸಲು ಹೆಚ್ಚಾಗಿ ಬಳಕೆ 
ಗೊಂಡಿದೆ. “ಪ್ರಾಸಾಡೋ ದೇವ ಭೂಪಾನಾಂ'20 
ಎಂಬ ವಿವರಣೆ ಇದ್ದು ದೇವಾಲಯಕ್ಕೆ ಪ್ರಾಸಾದನು 

ಪರ್ಯಾಯ ಪದವೆಂದೇ ತಿಳಿಯಬಹುದು. 
ದೇವಧಿಷ್ಟ್ಯ್ಯಂ ಸುರಸ್ಥಾನೆಂ ಚೈತ್ಯಮರ್ಚಾ 
ಹಂ ಚ ತರ 
ಪ್ರಾಹುರ್ನಿಬುಧಾಗಾರ 
ಮಿತ್ಯಸಿ?' 


ಡೇವತಾಯೆತನೆಂ 


ದೇವದಿಷ್ಟ್ಯ್ಯ, ಚೈತ್ಯ, ಅರ್ಚಾಗೃಹ, ದೇವತಾಯ 
ತನ ಮುಂತಾದವು ದೇವಾಲಯ ಪದಕ್ಕೆ ಪರ್ಯಾಯ 
ವಾಚಕಗಳೆನಿಸಿನೆ. 

ಪಾದ್ಮ ಸಂಹಿತೆಯ ಗ್ರಂಥಕಾರನು “ಆರಭೇತ್‌' 
ಸ್ಮಪತಿಭಿಸ್ಟ್ರ್ಯಾಕಂ ರಥಕೃದಾಲಯ”** ಎಂದು ಗುರುತಿಸಿ 
ದ್ದಾನೆ. ರಥದಂತೆ ಸೌಂದರ್ಯ ಹಾಗೂ ಔನ್ನತ್ಯದಿಂದ 
ಕೂಡಿರಬೇಕೆಂಬ ಆಶಯವೂ ವ್ಯಕ್ತಗೊಂಡಿದೆ. ರಥದ 
ಮೇಲಿರುವ ಸರ್ವಾಂಗ ಸುಂದರ ಮಂಡನ, ಎತ್ತರವಾಗಿ 


ಹಲಿ ೧೯೮೫ 


19 ಕೆ. ಪಿ. ಜಯಂಸ್ವಾಲ್‌, "ಹಿಂದೂ ಪಾಲಿಟಿ”, ಜಿಂಗಳೂರು, ೧೯೭೮, ಪು: ೧೮ (ಅಡಿ ಟಪ್ಪಣಿ) 
20 ಅಪರಾಜಿತ ಪೈಚ್ಛಾ, ಪೆ: ೧೭೦. ಅ:ರ೯, ಶ್ಲೋ ೨೯ , 
21 “ಸೆಮುರಾಂಗಣ ಸೂತ್ರಧಾರ”, ಪ್ರ; ೯೩, ಅ: ೧೮, ಶ್ಲೋ : ೫೭ 


22 ಜಿ. ಆರ್‌. ಜೋಷ್ಯರ್‌ (ಪು), "ಪಾದ್ಮ ಸಂಹಿತಾಯಾಂ 


ಶೊ: ೨೫ 
Kae] 


೫೨ 


(ಪ್ರಥಮ ಸಂಪುಟ), ಮೈಸೂರು, ೧೯೯೧ ಫು: ೨೭, ಅ: ೪ 
9 i - ಗಿ) > 


ಇತಿಹಾಸ ದರ್ಶನ 


ಮೂಡಿರುವ ಶಿಖರೆ, ಶಿಖರದ ತುದಿಯಲ್ಲಿ ಬಂಗಾರದಂತೆ 
ಹೊಳೆಯುವ ರಥ ಕಳಶ ಇನು ಆಕರ್ಷಣೀಯ ಅಂಗ 
ಗಳು. ದೇವಾಲಯದ ಕಲ್ಪನೆಗೆ ಕೇವಲ ಗರ್ಭಗೃಹ 
ಪೊಂದೇ ಸಾಕು. ಇದರಿಂದ ದೇವಾಲಯದ ಪೂರ್ಣ 
ಕಲ್ಪನೆ ಸಾಧ್ಯವಿದೆ. ರಥಮಂಡಸವೂ ಗರ್ಭಗೃಹ 
ದೋಷಾದಿಯಲ್ಲಿದ್ದು ರಥವೂ ದೇನಾಲಯದ ಸ್ವರೂಪ 
ವೆನಿಸಿದೆ. ಆದ್ದರಿಂದಲೇ "ರಥಕೃದಾಲಯಂ' ಎಂಬ 
ಉಕ್ತಿ ಇದೆ. ರಥವನ್ನು ನಡೆಯುವ ದೇಗುಲವೆಂದೂ, 
ಡೇವಾಲಯೆನನ್ನು ನೆಲೆದೇಗುಲವೆಂದೂ ಶಾಸನಗಳು 
ಬಣ್ಣಿಸಿನೆ. 


ಪಲರಂ ರಕ್ಷಿಸಿ ಮತ್ತಂ 

ಪಲನಂ ನಡೆದೇಗುಲಂಗಳಂ ಮಾಡಿಸಿದಂ 

ನೆಲವೆಲ್ಲ ಮಜ ಯೆ ಚಟ್ಟಿಂ 

ನೆಲೆ ದೇಗುಲ ಮುಮಸಿದೊಂದನೊಲ್ಹೆ ತ್ರಿಸಿ 
ದಂಡ 


ಗರ್ಭಗೈಹದ ಮುಂದಿರುವ ಅಂತರಾಳ, ಮಂಡಪ, 
ನೃತ್ಯ ಶಾಲಾ, ಪ್ರಾಕಾರ ಇತ್ಯಾದಿಗಳು ದೇವಾಲಯ 
ಸಂಕೀರ್ಣದ ಪೊರಕಾಂಗಗಳೆನಿಸಿವೆ. ಅಪರಾಜಿತ 
ಪೃಚ್ಛಾ ಗ್ರಂಥಕಾರನು “ಪ್ರಾಸಾದ ಮಂಡಪಾ ಶಾಲಾ 
ಜಗತ್ಯುಶ್ಚವ್ಯತಿಕ್ರಮಾತಾ* ಎಂದು ಗುರುತಿಸಿದ್ದಾನೆ. 
ಪ್ರಾಸಾದ ಎಂದಲ್ಲಿ ಗರ್ಭಗೃಹ, ಮಂಡನ ಅಥವಾ 
ನನರಂಗ್ಕ ಶಾಲಾ ಎಂದಲ್ಲಿ ನೃತ್ಯಶಾಲಾ ಅಥವಾ ನೃತ್ಯ 
ಮಂಡನ be ಜಗತಿಯ ಮೇಲೆ ರಚನೆಗೊಳ್ಳು 
ವುದನ್ನು `ರಿಸಿದ್ದಾ ನೆ. (ಕ್ರಿ. ಶೆ. ೧೬೬೧ ರ ಹಾಸನ 
ಜಿಲ್ಲೆ ಯ ಕ ರಾಯಪಟ್ಟ ಣ ತಾಲ್ಲೂಕಿನ ಶಾಸನವು 
“ಶ್ರೀ ಗೋಪಾಲಸ್ವಾಮಿಯವರ ನವರಂಗ ಪಟ್ಟಿ ಶಾಲೆ 

ಪ್ರಕಾರವನ್ನು ಕಟ್ಟಿಸಿದ” ಬಗ್ಗೆ ಉಲ್ಲೇಖಿಸಿದೆ. 


ದೇವಾಲಯದ ಪೂರಕಾಂಗಗಳ 

ಶಿಲ್ಪ ಗ್ರಂಥದ ವಿವರಣೆ ಇಂತಿದೆ : 
ಪ್ರಾಸಾದ ಪ್ಯಾಗ್ರ ತಃ ಕುರ್ಯಾನ್ಮಂಡಸಂ 
ಚತುಷ್ಟಯಂ 
ಮುಖ ಮಂಡಪಮಾಡಾ ತು ಪ್ರತಿಮಾ 
ಮಂಡಸಂ ತತಃ 
ಸ್ಲಾಸನಾರ್ಥಂ ತೃತೀಯಂ ನೃತ್ಯಾರ್ಥಂ 
ಚತುಷ್ವಯಂ3 


ಬಗೆ ಕಾಶ್ಮಸ 
೧ ಕ್ರಿ 


ಗರ್ಭಗೃಹೆದ ನಂತರ ಆರ್ಧ ಮಂಡನ ಅಥವಾ 


ಸುಕನಾಸಿಯನ್ನು ದಾಕ್ಷಿಣಾತ್ಯ ಡೇನಾಲಯಗಳಲ್ಲಿ 
ಕಾಣಬಹುದು. ಔತ್ತರೇಯ ಗ್ರಂಥಗಳು ಈ ಭಾಗ 


ವನ್ನು ಕೋಲಿಕಾ ಎಂದು ಗುರುತಿಸಲಾಗಿದೆ. ಅಂತರಾಳ 
ವೆನ್ನುವ ಪದೆ. ಎರಡು ಸಂಪ್ರದಾಯದಲ್ಲಿದೆ, ಗರ್ಭ 
ಹೆ ಹಾಗೂ ಮುಂಡಪಗಳನ್ನು ಬಂಧಿಸ ಸುವಂಥದ್ದು 
ಅಂತರಾಳ, ಅಂತರಾಳದ ನಂತರ ಕಾಣುನ ಮಂಡಪವು 
ನವರಂಗವೆನ್ಸ್ಟಿಸಿದೆ. ನವರಂಗ ಪದದ ಬಳಕೆ ಗ್ರಂಥ 
ಗಳಲ್ಲಿ ಅನರೂಸ. ಇದನ್ನು ದಾಕ್ಷಿಣಾತ್ಯ ಜೀನಾವಯ 
ಗಳಲ್ಲಿ ಕಾಣಬಹುದಾಗಿದ್ದು ಕೆಲವು ವಿದ್ವಾಂಸರು 
ಹೊಯ್ಸಳರ ಕಾಲದ ವಿಶೇಷ ರಚನೆ ಎನ್ನುವಂತೆ 
ಗುರುತಿಸುತ್ತಾರೆ. ಯೋಗ ಜಾಗಮದಲ್ಲಿರುವ ಉಲ್ಲೇಖವು 
ಕೆಳಕಂಡಂತಿವೆ. 


ನವಾಂಗೈರ್ನವರಂಗಂತು 
ಮೆಂಡನಂ?? ನವ-ಅಂಗ ಎನ್ನುವಲ್ಲಿ ಮಂಡಸದ 
ಅಂಕಣಗಳ ಸಂಖ್ಯೆಯನ್ನು ಸೂಚಿಸಿದೆ ಎನ್ನಬಹುದು. 
ನಾಲ್ಕು ಸ್ತಂಭಗಳ ಮಧ್ಯದ ಚೌಕ ರಚನೆಗೆ ಒಂದು 
ಅಂಕಣ ಎನ್ನಬಹುದು. ಇದಕ್ಕೆ ನಿಶ್ಚಿತ ಅಳತೆಯಿಂದ 
ಗುರುತಿಸಲು ಸಾಧ್ಯವಿಲ್ಲ. ಕಾನಿಕಾಗನುದ ಪ್ರಕಾರ 
ರಂಗ ಪದದ ವಿವರಣೆ ; 


ನೃತ್ಯಾರ್ಥಂ ನೃತ್ಯ 


ಅಣ್ಣಿಗೇರಿ ಮತ್ತು ಮೇವುಂಡಿ ಮಲ್ಲಾರಿ, (ಸಂ.) "ಶಾಸನ ಸಾಹಿತ್ಯ ಸಂಚಯ ಧಾರವಾಡ್ಕ ೧೯೬೧, 


೫ iil ೧೮೦೨? ಚನ್ನ ರಾಯ ಪಟ್ಟಿಣ : ೧೮೫, ಪ್ರ. ೬೨೦-೬೨೧ 


23 ಎ. ಎನು 
ಕ ಪ್ರ ರಕ 
24 "ಅಪರಾಜಿತ ಸೃಚ್ಛಾ', ಪು: ೪೭೮, ಅ: ೧೮೫, ಶ್ಲೋ ು ೧೪ 
25 “ಎಪಿಗ್ರಾಫಿಯಾ ಕರ್ನಾಹಿಕ್ಕಾ ಸಂಪುಟ: 
26 «ಕಾಶ್ಯಪ ಶಿಲ್ಪ, ಪ್ರ: ೧೧೭, ಪು. ೪೫, ಶ್ಲೋ ಬ 
೬ 37 ಅಸೂರಿ ಶ್ರೀನಿನಾಸಯ್ಯಂಗಾರ್ಯ್ಕ, ಮತ್ತು 


ಇತಿಹಾಸ ದರ್ಶನ 


ಪತಿ ಶ್ರೀನಿ ಯ್ಯಂಗಾರೈ. «ಭರತಖಂಡದ ದೇವಾಲಯಗಳು, 


೫ಕ್ಕಿ 


ಮಂಡಪೇ ಮಂಡಪಂ ಮತ್ತು ರಂಗ ಮಿತ್ಯಭಿಧೀ 
ಯತಿ? ಎಂದಿದೆ. ಮಯಮತ ಗ್ರಂಥವು “ವೇದಿ 
ಕೋಜ್ಜಂ ತುಭಾಗೇನೆ ಮಧ್ಯೇರಂಗಂ ಪ್ರಯೋಜ 
ಯೇತ್‌29 ಎಂದು ಗುರುತಿಸಿದೆ. ಸಾಮಾನ್ಯವಾಗಿ 
ಮಂಡಪವು ಹೆಲವು ಅಂಕಣಗಳಿಂದ ಕೂಡಿದ್ದು ಮಧ್ಯದ 
ಭಾಗವು ತುಸು ಎತ್ತರವಾಗಿದ್ದು ವೇದಿಕೆ ಎಂದು 
ಗುರುತಿಸಬಹುದಾಗಿದೆ. ಆದ್ದರಿಂದ ರಂಗ ಎನ್ನಬಹುದು. 
ನವರಂಗದಲ್ಲಿ ಪರಿವಾರ ದೇವತೆಗಳಿಗೂ ಅವಕಾಶವಿದ್ದು 
ಪ್ರತಿಮಾ ಮಂಡಸಪಸ ಎಂದೂ ಗುರುತಿಸಬಹುದು. 
ಸ್ನೆಪನೆ ನುಂಡಸದ ಪ್ರತ್ಯೇಕ ರಚನೆ ಅಪರೂಪ ನನ 
ರಂಗದ ನಂತರ ನೃತ್ಯ ಮಂಡಸವು ಹಲವು ದೇವಾಲಯ 
ಗಳಲ್ಲಿ ರಚನೆಗೊಂಡಿದೆ. ದೇವಾಲಯವನ್ನು ಸುತ್ತು 
ಪರೆದ ಪ್ರಾಕಾರ, ಪ್ರವೇಶ-ದ್ವಾರ ಗೋಪುರ ಇತ್ಯಾದಿ 
ಗಳೂ ದೇವಾಲಯ ಸಂಕೀರ್ಣದಲ್ಲಿ ಸೇರ್ಪಡೆಯಾಗು 
ತ್ತವೆ. ಇವುಗಳ ವ್ಯವಸ್ಥಿತ ಜೋಡಣೆಯು ತಿರ್ಯಕ್‌ 
ಕ್ರಮವೆಂದು ಗುರುತಿಸಲ್ಪಟ್ಟಿದೆ. ಈ ರೀತಿಯ ವ್ಯವ 
ಸ್ಥಿತ ಜೋಡಣೆಯನ್ನು ಪಾಶ್ಚತ್ಯ ವಿದ್ವಾಂಸರೂ ಗಮನಿ 
ಸಿದ್ದಾರೆ.36 ದೇವಾಲಯಗಳು ಅಭಿವೃದ್ಧಿ ಗೊಂಡಂಕೆ 
ಕಾಲಕಾಲಕ್ಕೆ ಹೆಲವು ರಚನೆಗಳು ಸೇರ್ಪಡೆಯಾಗಿ 
ನಿಸ್ತಾರಗೊಂಡದ್ಮನ್ನು ಗಮನಿಸಬಹುದು. ಇದಕ್ಕೆ 
ಉದಾಹರಣೆಯಾಗಿ ಹೆಂಪೆಯ ವಿರೂಪಾಕ್ಷ, ಬೇಲೂರಿನ 
ಚೆನ್ನಕೇಶವ ದೇವಾಲಯಗಳನ್ನು ಹೆಸರಿಸಬಹುದು. ಈ 
ವಿವಿಧ ರಚನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸ 
ಬಹುದು. 


ಕಾಶ್ಯಪ ಶಿಲ್ಪ ಗ್ರಂಥದಲ್ಲಿ "ಪ್ರಾಸಾದ ಮಂಡಸಾ 

ನಾಂಚ ನಿರ್ಗಮಸ್ಯ ಪ್ರದಕ್ಷಿಣಂ ಶಾಲಾನಾಂ ಗೋಪು 

ರಾಣಾಂಚ ಪ್ರವೇಶಸ್ಯ ಪ್ರದಕ್ಷಿಣೇ3!.. ಈ ಉಲೇೇಖ 
೧೧ 


28 “ಕಾವಿಕಾಗನು', ಪು: ೧೩೪, ಪು: ೫೦, ಶ್ಲೋ ು ೯೪ 
29 ಬ್ರೂನೋಡಣಗೆನನ್ಸಿ (ಸಂ,), "ಮಯಮತ? ಪಾಂಡಿಚೆರಿ, ೧೯೬೦, ಪ್ರ: ೬24) ಅ: ೨೫, ಶೊ 


80 ಜೇಮಲ್ಸಿ ಫರ್ಲೆಸನ್ಸ್‌ "ಹಿಸ್ಟರಿ ಆಫ್‌ ಇಂಡಿಯನ್‌ ಆಂಡ್‌ ಈಸ್ಟರ್ನು 


ಸ 


ನಿ 
೧೯೭೨೫, ಪು: ೩೦೯ 
31 “ಕಾಶ್ಯಪಶಿಲ್ಪ”, ಪು:೧೩ಪೆ:೪ ಶ್ಲೋ: ೪೬ 


32 ಅದೋ ಪೇ, ಪ: ೪%, ಶ್ಲೋ:ಣ 


38 ಪಿ. ರಘುನಾಥ ಚಕ್ರನರ್ತಿ ಭಟ್ಟಿ ಚಾರ್ಯ (ಸಂ.), "ಸಮೂರ್ತಾರ್ಚನಾಧಿಕರಣ*', 


ಆ 


ಶೊ ೨-೩ 
೧೧೨ 


೫೪ 


ವಿದ್ದಕೆ, ಮತ್ತೊಂದರಲ್ಲಿ “ಪ್ರಾಸಾದೇ ಮಂಡಸೇ ಶಾಲೇ 
ಗೋಸುರೇಚ ತಥೈೈವಚ”3 ಎಂದು ಕ್ರಮವಾಗಿ ಗುರು 
ತಿಸಲಾಗಿದೆ. ದೇವಾಲಯಗಳ ಬೆಳವಣಿಗೆಯೊಂದಿಗೆ 
ಮಂಡನ ರಚನೆಯಲ್ಲಿ ಯಾಗ ಶಾಲಾ, ಪಾಕಶಾಲ್ಕಾ 
ಕಲ್ಯಾಣ ಮಂಡನ ಇತ್ಯಾದಿಗಳೂ ಸೇರ್ಪಡೆಗೊಂಡವು. ಜಿ” 
ಡಾ|| ಕೆ. ನಿ. ಸೌಂದರರಾಜನ್‌ ರೆನರು ಔತ್ತರೇಯ 
ಪ್ರಾಸಾದ, ದಾಕ್ಷಿಣಾತ್ಯ ವಿಮಾನ ಎಂದು ಔತ್ತರೇಯ 
ಮತ್ತು ದಾಕ್ಷಿಣಾತ್ಯ ಸಂಪ್ರಾದಾಯಗಳನ್ನು ಗುರುತಿಸು 
ನಾಗ ಬಳಸಿದ್ದಾರೆ. ಇಲ್ಲಿ ಪ್ರಾಸಾದ ಮತ್ತು ವಿಮಾನ 
ವೆಂಬ ಪದಗಳು ಗರ್ಭಗೃಹದ ಸ್ವರೊಸವನ್ನುು ಗುರುತಿ 
ಸಲು ಬಳಸಲಾಗಿದೆ ಎನ್ನ ಬಹುದು. 


ದಾಕ್ಷಿಣಾತ್ಯ ದೇವಾಲಯನನ್ನು ವಿವರಿಸುವಾಗ 


ಸಮಣೂಣರ್ತಾರ್ಜನಾಧಿಕರಣವು ವಿಮಾನರಚನೆಯಲ್ಲಿ 
ಷಡ್ರರ್ಗಗಳನ್ನು ಹೆಸರಿಸಿದೆ. 


ವಿಮಾನಾನಾಂಚ ಸರ್ವೇಷಾಂ ಸಾಮಾನ್ಯ ನಿದೆ 


ಮುಚ್ಯತೇ 

ಅಧಿಷ್ಕಾನಂ ಪಾದವರ್ಗಃ ಪ್ರಸ್ತರಂ ಗ್ರೀನ 

ಕಾಹಿಚ 
ತಿಖರಂ ಸ್ಥೂನಿಕಾ ಜೋತಿ ಷಡ್ವರ್ಗಾ ಇತಿ 
ಕೀರ್ತಿತಃ33 


ಅಧಿಷ್ಠಾನ, 'ಪಾದ, ಪ್ರಸ್ತರ, ಗ್ರೀನ, ಶಿಖರ 
ಮತ್ತು ಸ್ಕೂಪಿ ಇವು ಊರ್ಥ್ರ್ಯ ಕ್ರಮದಲ್ಲಿ ವಿಮಾನ 
ರಚನೆಯ ಅಂಗಗಳು. ಕಾಮಿಕಾಗಮ ಗ್ರಂಥವು 
ಶಾಲಾ ರಚನೆಯನ್ನು ವಿವರಿಸುವಾಗ 


"ಅಧಿಷ್ಠಾನಂ ಚ ಪಾದಂಚ ಪ್ರಸ್ತರ ಕರ್ಣ 


ಏನಚ 
ಆರ್ಕಿಟಿಕ್ಟರ್‌' (ಸಂಪುಟ :೧), ನವದೆಹಲಿತಿ 


ತಿರುಪತಿ, ೧೯೪೩, ಪ್ರೆ: ೩೦, ಅ: ಲ್ಯಾ 


ಇತಿಹಾಸ ದರ್ಶನೆ 


ಶಾಲಾಂಗಾಮಿತಿ 

ದ 234 
ಕಥ್ಯತೇ 

ಶಾಲಾಂಗಗಳೆಂದೂ ಹೆಸರಿ 


ಚೆ 
ಸ್ಥೂಪಿಕಾಜೈನ 


ಎಂದು ಸಡ್ವರ್ಗಗಳನ್ನು 
ಸಿದೆ. 


ಅಧಿಸ್ಕಾನವೆದಲ್ಲಿ ನೀಠ ರಚನೆಯೇ ಆಗಿದೆ. 
ಆದರೆ ಪೀತೆವೆನ್ನುವ ಪದ ಔತ್ತರೇಯ ಸಂಪ್ರದಾಯ 
ದಲ್ಲಿ ವ್ಯಾಪಕವಾಗಿ ಬಳಕೆಯಾಗಿದೆ. ಅಧಿಷ್ಠಾನದ ' 
ಕೆಳಗೆ ಉಸಸೀಕ ರಚನೆಯಿದೆ. ಉಪಪೀತಕ್ಕೆ ಸಡ್ವರ್ಗ 
ಗಳ ಗಣನೆಯಲ್ಲಿ ಸ್ಥಾನವಿಲ್ಲ. ಆದರೆ “ವಿನಾವಾಪು್ಯಪ 
ಸೀರೇನ ಸ್ಯಾದಧಿಷ್ಕಾನ ಕಲ್ಪವಂ?35 ಎಂದು ಪಾದ್ಮ 
ಸೆಂಹಿತಾಕಾರನು ಗುರುತಿಸುತ್ತಾನೆ. ಕಾಮಿಕಾಗಮು 
ದಲ್ಲಿ ಸಡ್ರರ್ಗಗಳೊಂದಿಗೆ ಉಪಸೀಶಠವನ್ನೂ ಹೆಸರಿಸ 
ಲಾಗಿದೆ. ವಿಕತಲ ರಚನೆಯಲ್ಲಿ ನಡ್ವರ್ಗಗಳೆನಿಸಿದ್ದು 
ತಲ ಸಂಖ್ಯೆ ಹೆಚ್ಚಿದಂತೆ ಪ್ರತಿ ತಲದಲ್ಲಿ ಪಾದ ಹಾಗೂ 
ಪ್ರಸ್ತರ ಭಾಗಗಳು ಪುನರಾವರ್ತನೆಗೊಳ್ಳುತ್ತ ಡೆ. ಏಕ 
ತಲದಲ್ಲಿ ಷಡ್ವರ್ಗ, ದ್ವಿತಲದಲ್ಲಿ ಅಷ್ಟ್ರವರ್ಗ, ತ್ರಿತಲದಲ್ಲಿ 
ದಶವರ್ಗ ಹೀಗೆ ಮುಂದುವರೆಯುತ್ತದೆ. ವಿಮಾನಾರ್ಚನ 
ಕಲ್ಪ ಗ್ರಂಥವು ತಲಕ್ಕೆ ಬದಲಾಗಿ ಭೂಮಿ ಎಂದಿದೆ.36 
ಭೂನಿ ಸದದ ಬಳಕೆ ಔತ್ತರೇಯ ಗ್ರಂಥಗಳಲ್ಲಿ ಹೆಚ್ಚು. 
ತಲ ರಚನೆಯನ್ನು ಹಲವು ಗ್ರಂಥಗಳು ಹನ್ನೆರಡಕ್ಕೆ 
ಮಿತಿಗೊಳಿಸಿವೆ. ಮತ್ತೆ ಕೆಲವು ಗ್ರಂಥಗಳು ಹದಿನಾರರ 
ವರೆಗೆ ವಿಸ್ತರಿಸಿವೆ.  “ನಿಕಭೂಮಿ ವಿಮಾನಾದಿ ರವಿ 
ಭೂಮ್ಯುವನಾನಕಂ”37 ಇದೂ ಮಾನಸಾರ ಗ್ರಂಥದ 


ವಿವರಣೆ. ಪಾದ್ಮ ಸಂಹಿತೆ ಹಾಗೂ ಅಜಿತಾಗಮ 
ಗ್ರಂಥಗಳು ದ್ವಾದಶ ತಲದವರಿಗೆ ಅನುಮೋದಿ 


ಸಿವೆ."ತರೈರ್ದ್ವಾದಶಭಿರ್ಯುಕ್ತಮುತ್ತಮಮುಚ್ಯತೇ?38 


ಪ್ರ: ೯ಲ್ಕ ಪ; ೩೫, ಶ್ಲೋ ು ೪೬ 
35 "ಪೂಜೆ ಸಂಹಿತ್ಕಾ* ಪ್ರೆ; ೨೫, ಅ: ೪ ಶೋ: ೩೮ 
೧೧೨ 


ಇದು ಸಮೂರ್ತಾರ್ಚನಾಧಿಕರಣದ ವಿವರಣೆ ಕಾಶ್ಯಪ 
ಶಿಲ್ಪ33 ಹಾಗೂ ಕಾಮಕಾಗಮ ಗ್ರಂಥಗಳು ಹೆದಿನಾರರ 
ವರೆಗೆ ಗುರುತಿಸಿವೆ. 

ಒಂದು ಕಾಲಕ್ಕೆ ಶಾಸ್ತ್ರಗ್ರಂಥಗಳು ಹನ್ನೆರಡರ 
ವರೆಗೆ ಅವಕಾಶ ಕಲ್ಪಿಸಿದ್ದು ತದನಂತರ ಹೆದಿನಾರಕ್ಕೆ 
ವಿಸ್ತರಿರಬಹುದು, ಆದರೆ ಇದಕ್ಕೆ ಆಧಾರನೇನೊ ಇಲ್ಲ. 
ಹೆದಿನಾರರವರೆಗೆ ತಲ ರಚನೆಯನ್ನು ಕಾಶ್ಯಪ ಶಿಲ್ಪವು 
ಸವಿಸ್ತಾರವಾಗಿ ಬಣ್ಣಿಸಿದೆ. 


ಷಡ್ವರ್ಗಗಳ ಅಳತೆ ಪ್ರಮಾಣಗಳನ್ನು ದೇವಾಲ 
ಯದೆ ಒಟ್ಟು ಅಂದಕ್ಕೆ ತಕ್ಕಂತೆ ವಿಭಜಿಸಿದ್ದು, ಶಾಂತಿಕ, 
ಪೌಷ್ಠಿಕ, ಜಯಡೆ, ಆದ್ಭುತ ಮತ್ತು ಸಾರ್ವಕಾಮಿಕ 
ಎಂದು ಪ್ರಮುಖವಾದ ಐದು ಪ್ರಭೇದಗಳಾಗಿ 
ಗುರುತಿಸಲಾಗಿಡೆ.4 ವಿಮಾನಾರ್ಚನ ಕಲ್ಪದಲ್ಲಿ ಈ 
ಪ್ರಜೇದಗಳ ಅಳತೆಯನ್ನು ಗುರುತಿಸಬಹುದು. 
ಕಾಮಿಕಾಗನು ಗ್ರಂಥದಲ್ಲಿ ವಿವರಗಳಿದ್ದರೂ ಹೆಚ್ಚು 
ಸ್ಪಷ್ಟೃತೆಯಲ್ಲ. ಈ ಪ್ರಭೇದಗಳ ಖಚಿತನಾನನನ್ನು 
ಶ್ರೀಯುತ ಆಸೂರಿ ಶ್ರೀನಿವಾಸ ಅಯ್ಯಂಗಾರ್‌ರವರು 
ಗುರುತಿಸಿದ್ದಾರೆ.4! ಶಾಂತಿಕ ಪ್ರ ಭೇದದ ಮಾನವನ್ನು 
ಬಹುಪಾಲು ಗ್ರಂಥಗಳು ಗುರುತಿಸಿದ್ದು ಈ ವಿವರಣೆ 
ಗಳಲ್ಲಿ ಹೆಚ್ಚಿನೆ ವ್ಯತ್ಯಾಸಗಳಿಲ್ಲ. 


ಕಾಶ್ಯಸ ಶಿಲ್ಪವು ಸಾರ್ನಕಾಮಿಕ ಪ್ರಭೇದವನ್ನು 
ಗುರುತಿಸುವಾಗ ನಡ್ವರ್ಗ ರಚನೆಯನ್ನು ಗುರುತಿಸದೆ 
ಲುಪಾಕಾರ ರಚನೆಯನ್ನು ನಿವರಿಸಿದೆ. ಲುಪಾಕಾರ 
ರಚನೆಯು ಚತುವರ್ಗಗಳಿಂದ ಕೂಡಿದ್ದು, ಈ ರೀತಿಯ 
ರಚನೆಗಳು ಇಳಿಜಾರಾದ ಶಿಖರವನ್ನು ಹೊಂದಿದ್ದು, 
ಮಲೆನಾಡಿನ ಸರಹದ್ದಿನಲ್ಲಿ ಹಾಗೂ ಉತ್ತರ ಕನ್ನಡ 


36 *ರಘುನಾಥ ಚಿಕ್ರನರ್ತಿ ಭಟ್ಟಾಚಾರ್ಯ (ಸಂ.), ವಿಮಾನಾರ್ಚನ ಕಲ್ಪ, ನುದ್ರಾಸ್‌, ೧೯೨೬ ಪು: ೩4, ಹೆ: ೯ 
37 ಹಿ. ಕೆ. ಆಚಾರ್ಯ (ಸಂ), "ಮಾನಸಾರ್ಕ' ನನದೆಹೆಲಿ, ೧೯೭೯ ಪು ೧೨೭, ಅ. ೧೮, ಶ್ಲೋ ು ೨ 
38 «ಸಮೂರ್ತಾರ್ಚನಾಧಿಕರಣ', ಪ್ರ: ೨೩೭ 


39 «ಕಾಶ್ಯಪ ಶಿಲ್ಪ, ಪ್ರ: ೧೧. ಸುಳ, ಶ್ಲೋ: ೨೨ 

೫ ಿ 
40 <ಕಾಖಿಕಾಗಮು% ಪ್ರೆ:೧೩” ಪ: 
41 ಭ್ರರತಖಂಡೆದೆ ಡೇವಾಲಯೆಗಳು”' ಪ್ರ: ೩೬. 


ಇತಿಹಾಸ ದರ್ಶನ 


೫೦, ಶೋ: ೨೪ 
ಸ 


೫೫ 


ಮತ್ತು ದಕ್ಷಿಣ 
ಈ ದೇವಾಲಯಗಳ 
ಮಯನಮಶ ಗ್ರಂಥದಲ್ಲಿ ಕಾಣಬಹುದು. 


ಕನ್ನಡ ಜಿಲ್ಲೆಗ ಳಲ್ಲಿ ಕಾಣಬಹುದು, 


ದಾಕ್ಷಿಣಾತ್ಯ. ಗ್ರಂಥಗಳಲ್ಲಿ ತ್ರಿವರ್ಗವುಳ್ಳದ್ದು 


ಮಂಡಪ ; ಅಧಿಷ್ಠಾನ, ಪಾಡ ಮತ್ತು ಪ್ರಸ್ಮರಗಳನ್ನು 


ಹೊಂದಿದೆ.42 
ದೇನಾಲಯಗಳ್ಳು 


ಚತುವರ್ಗವುಳ್ಳದ್ದು ಲುಪಾಕಾರ 
ಅಧಿಷ್ಕಾನ, ಪಾದ, ಶಿಖರ ಮತ್ತು 
ಸ್ತೂಪಿಗಳನ್ನ್ನು ಹೊಂದಿದೆ.43.. ಸಭಾರಚನೆಯು 
ಸಂಚ ವರ್ಗದ ರಚನೆಯೆಂದು ಗುರುತಿಸಲಾಗಿದೆ.44 
ಅಪಕಿ ವರ್ಗರಚನೆಯ ವಿವರಗಳಿಲ್ಲ. ಷಡ್ವರ್ಗವು 
ಶಾಂತಿಕಾದಿ ಪ್ರಭೇದಗಳಿರುವ ದೇವಾಲಯಗಳು, 
ಇದಲ್ಲದೆ ಕಾಮಿಕಾಗಮವು 
ಹೆಸರಿಸುತ್ತದೆ. ಮಸೂರಕ, ಜಂಘ್ಯಾ ಕಪೋತ, 
ಶಿಖರ, ಗಲ ಆಮಲಸಾರ, ಕುಂಭ ಮತ್ತು ಶೂಲ 
ಇವು ಅಷ್ಟನರ್ಗಗಳು.*5 ಇದನ್ನು ಕಳಿಂಗೆ 
ಶೈಲಿಯೆಂದೂ ಔತ್ತರೇಯ ಸಂಪ್ರದಾಯದ ಮೊದಲ 
ಗ ಖಚಿತವಾಗಿ ಗುರುತಿಸಬಹುದು. 
ದಾಕ್ಷಿಣತ್ಯ ಗ್ರಂಥದಲ್ಲಿ ಈ ವಿವರಗಳಿದ್ದು ಔತ್ತರೇಯ 
ಸಂಪ್ರದಾಯ ಇನ್ನೂ ಪ್ರತ್ಯೇಕವಾಗಿ ಗುರುತಿಸ 'ಲಾಗದ 
ಕಾಲನಲ್ಲಿ ಈ ಗ್ರಂಥ ರಚನೆಗೊಂಡಿರಬಹುದು. 
ತ್ರಿವರ್ಗ, ಚತುವರ್ಗ, ಪಂಚನರ್ಗ, ಷಡ್ವ ರ್ಗ ಇತ್ಯಾದ 
ರಚನೆಗಳ ಉಲ್ಲೆ ಕ್ಲೇಖವು ಶಾಸ್ತ್ರೀಯ ನೆರೆಸಟ್ಟ ನ ಮೇಲೆ 
ನಿಂತಿದ್ದು ಅಧ್ಯಯನ ವೃ ನ ಯಿಂದ ಗಮನಾರ್ಹವೆನಿ 


ಸಿಜೆ. 


ಲುಪಾಕಾರ ದೇವಾಲಯದ ಸಾಮಾನ್ಯ ನಿವರಣೆ 
ಯನ್ನು ನಿಮಾನಾರ್ಚನ ಕಲ್ಪ ಗ್ರಂಥವು ಗುರುತಿಸಿದೆ. 


ಏಕಾಂಶೆಂ ಅಧಿಷ್ಕಾನಂ ದ್ವಯಂಶಂ ಪಾದತುಂಗಂ 


Ue 


ನಿಸ್ತಾರವಾದ ವಿವರಣೆಯನ್ನು 


ಆನ ಸೈ ವರ್ಗ ರಚನೆಯನ್ನು 


ವ್ವ ಯಂಶಂ ಶಿಖರಂ ಏಕಾಂಶಂ ಸ್ಥೂನಿಕೋಡಯ 
ವೇವಂ ಚತುರ್ವರ್ಗ 

ಯುತಂ ಅಥವಾ ಶಿಖರ ಕ್ರಿಯಾ ಲುಪಾಕಾರ 
ವಿಧಾನೇನಕಾರಯೇ3546 


ಕಾಶ್ಯಪ ಶಿಲ್ಪ ಗ್ರಂಥದಲ್ಲಿರುವ ವಿನರಣೆ ಕೆಳ 


ಉತ್ತುಂಗೇ ಸಪ್ಮಭಾಗೇತು ವ್ಯೋಮಾಂಶಂ 


ಣಾ 
ಧರಾತಲಂ 
ಸೆಕ್ಲಾಂಶಂ ೬ದ ತುಂಗಂತು ಶಿಖಕೋಚ್ಚಂ 
ಗುಣಾಂಶಕಂ 
ಸ್ತೂಪೋತ್ಸೇಥೆಂ ತಥ್ಸೈಕಾಂಶಂ ಏತತ್‌ ಸ್ಯಾತ್‌ 
ಸರ್ವಕಾವಿಂಿಕಂ47 
ಈ ವಿನರವು ಸಾರ್ವಕಾಮಿಕ ಸ್ಪಜೀಷಸ್ಯ 


ಬಡೆಲಾಗಿ ಉಲ್ಲೆ (ಖಿಸಲಾಗಿದೆ. ಗ್ರಂಥಗಳು ವಿವರಿಸುವ 

ಪ್ರಭೇದಗಳ ವಿವರಗಳು ಹಲವೆಡೆ ವ್ಯತ್ಯಾಸಗೊಂಡಿದ್ದು 
ವ್ಯವಸ್ಥಿತ ಅಧ್ಯಯನಕ್ಕೆ ತೊಡಕಾಗಿದೆ ಎಂದು ಗಮಥಿಸ 
ಬಹುದು. 


ಕಾಶ್ಯಪ ಶಿಲ್ಪ ತ ಶಾಂತಿಕಾದಿ ಪ್ರಭೇದ 
ಗಳೇ ಅಲ್ಲದೆ, ಖಾ ಸ್ತಿ ಬಂಧ ಸುಶೋಭನೆ, 
ಶ್ರೀಕರ; ವೃತ್ತ ಕೇಸರ, ಸ್‌ ರ, ಕಲ್ಯಾಣ ಸುಂದರ 
ಎಂಬ ಮತ್ತಷ್ಟು ಪ್ರಭೇದಗಳನ್ನು ಹೆಸರಿಸುತ್ತದೆ 
ಸಾದ್ಮ ಸಂಹಿತೆಯಲ್ಲಿ, ವೈಜಯಂತಕ, ಶ್ರೀವಿಶಾಲ, 


ಫ್ರಿ 
ಪುಷ್ಪಕ, ಕೇಸರ, ಸುದರ್ಶನ ಸ್ವಸ್ತಿಕ, ವಿಪುಲ 
ಸುಂದರ, ಪರ್ವತ ಮಂದರ ಇತ್ಯಾದಿಯಾಗಿ ಪ್ರಭೇದ 


ಗಳನ್ನು ಗುರುತಿಸಿದೆ.49 


N ಕಾವಿನಿಕಾಗನು ಗ್ರಂಥವು, 


42 ಎನ್‌. ಆರ್‌, ಭಟ್‌ (ಸಂ.), "ರೌರವಾಗವಂ, ಪಾಂಡಿಚೇರಿ, ೧೯೭೨, ಪು. ೧೫4 ಪ: ೪೦, ಶ್ಲೋ ಲ 


48 4ನಿಮಾನಾರ್ಚನ ಕಲ್ರ', ಪು: ೩೭, ಪ: ೯ 
44 ಎನ್‌. ಆರ್‌. ಭರ್‌ (ಸಂ. "ಅಜಿತಾಗಮ', ಹಾಂ 
45  "ಕಾಮಿಕಾ, ಪು: ೦೨೫, ಪಃ ೪೯ ಶ್ಲೋ ೫-೬ 
46 “ವಿಮಾನಾರ್ಚ್ಜನಕಲ್ಪ'ಿ ಪ;೯ 
೬7 ಕಾಶ್ಯಪಶಿಲ್ಬಿ ಪು: ೨೭, ಶ್ಲೋ; ೨೦, ೨೪ 
48 ಅದೇ, ಪು. ೬೩-೬೫ 

49 ಪಾದ್ಮೆ ಸಂಹಿತಾ, ಆ; ಲೃ ಶ್ಲೋ ೨೬೧೮ 


೫೬ 


ರಿ? ೧೯೬೪, (ಕ್ರಿಯಾ ಪಾದ) ಪಃ ೧೪, ಶ್ಲೋ ು ೧ಪ್ಲಿ 


ಇತಿಹಾಸ ದರ್ಶನ 


ಎಂ ತಾರ್‌ ಶ್ಲ... 


ವಿಜಯ, ಶ್ರೀಭೋಗ, ಶ್ರೀನಿಶಾಲ, ಸ್ವಸ್ತಿಬಂಧನ 
ಶ್ರೀಕರ, ಹಸ್ತಿ ಪೃಷ್ಠ, ಸ್ವಂದಕಾಂತ, ಕೇಸರ ವಖಂತಾಗಿ 
ವಿವಂಸುತ್ತದೆ.50 


ಪ ಪ್ರಭೇಷಗಳನ್ನು ಆಯಾ ಗ್ರಂಥಗಳು 
ಪ್ರಚಲಿತದಲ್ಲಿದ್ದ ಕಾಲ ಹಾಗೂ ಪ್ರಾದೇಶಿಕ ವಿಭಾಗ 
ಗಳಲ್ಲಿ ಗುರುತಿಸಲು ಸಾಧ್ಯಮಾಗಿರಬಹುದು. ಆದ್ದರಿಂದ 
ದೇಶಿಕ ಪ್ರಜೇದಗಳೆಂದು ಹೆಸರಿಸುವುದು ಸೂಕ್ತ 
ಇನನ್ನು ಕೇವಲ ತಿಳುವಳಿಕೆಗಾಗಿ 


ಗದೆ. ಅಳಿದುಳಿದಿರುವ ಜೀವಾಲಯಗಳಲ್ಲಿ ಗುರುತಿಸು 
ವುದು ಅಸಾಧ್ಯ ಮತ್ತು ಕೆಲವೊಮ್ಮೆ ಅಸೆಂಗತವೆನಿಸ 
ಬಹುದು. ಆದರೆ ಕೆಲವು ಪ್ರಭೇದಗಳ ವಿಶ್ಲೇಷಣೆ 
ಸಾಧ್ಯವಿದ್ದು ಅವುಗಳ ಲಕ್ಷಣಗಳನ್ನು ಗಮನಿಸಬಹುದು. 


ವೃತ್ತಾಕಾರದ ಕಂಠ ಮತ್ತು ಶಿಖರವುಳ್ಳದ್ದು 
ವೇಸರ ಶೈಲಿಯನಿಸಿದ್ದು ಏಕ ತಲವಿಮಾನದ ವೇಸರ 
ಶೈಲಿ ಯು ವಿಜಯ ಎಂಬ ಪ್ರಭೇದವೆಂದು ಕಾನಿಕಾಗನು 
ದಲ್ಲಿ ಗುರುತಿಸಲಾಗಿದೆ. ಏಕತಲ ರಚನೆಯಲ್ಲಿ 
ಕರ್ಣಕೂಟಿ ರಚನೆ ಸಾಧ್ಯವಾಗದು. ಬಹುಶಃಸಾಂಧಾರ 
ರಚನೆಯಿದ್ದಲ್ಲಿ ಕರ್ಣಕೂಟಿ ರಚನೆ ಸಾಧ್ಯವಿದೆ. ಆಗ 
ಶ್ರೀಭೋಗವೆಂಬ ಪ್ರ ಜೇದವೆಂದು ಹೆಸರಿಸಲ್ಪಡುತ್ತದೆ, 
ಅಷ್ಟೂಶ್ರದಿಂದ ಕೂಡಿದ ಕಂಠ, ಶಿಖರವುಳ್ಳದ್ದು ದ್ರಾವಿಡ 
ಶೈಲಿ. ಇದು ವಿಕತಲ ವಿಮಾನವೆನಿಸಿದಲ್ಲಿ ಸ್ವಸ್ತಿ ಬಂಧನ 
ಮೆಸಿಸುತ್ತದೆ. ಆರುಕೋನೆಗಳಿದ ಶೂಡಿದ ಕಂಠ 


ಖನವುಳ. ರಚನೆ ದ್ರಾವಿಡ ತೈಲಿಯಮ್ಮ, ಇದೆ 
« ; ತ್‌ ಲ) 


ಎದದ ನ 


ಶ್ರೀಕರ ಪ್ರಜೇದವೆಂದು ಹೆಸರಿಸಲಾಗಿದೆ. ನಿಕಭೂನಿ 
ರಚನೆಯ ನಂತರ, ದ್ವಿ ಭೂಮಿ, ತ್ರಿಭೂಮಿ ಮುಂತಾದ 


: ೧೫:, ಪಃ ೬೦, ಶೊ: 
೧7 


೬-೧೦ 


ರಚನೆಗಳು ಪ್ರತ್ಯೇಕ ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿವೆ 
ಕಾಶ್ಯಪಶಿಲ್ಪ ಗ್ರಂಥದಲ್ಲಿ ಸಂಚ ತಲ ನಿಮಾನದವರೆಗೆ 
ಶಾಂತಿಕಾದಿ ಪ್ರಭೇದ ರಚನೆಗಳೂ ವಿನರಿಸಲ್ಪಟ್ಟಿವೆ. 
ಕಾಮಿಕಾಗಮ ಗ್ರಂಥದ ದ್ವಿತಲ ವಿಮಾನ ರಚನೆಯು 
ಕಾಶ್ಯಪಶಿಲ್ಪದಲ್ಲಿರುವ ದ್ವಿತಲ ರಚನೆಯ ಶಾಂತಿಕ 
ಪ್ರಭೇದವನ್ನು ಹೋಲುತ್ತದೆ. ಮಯುಮುತವು 
ದ್ವಿತಲ ರಚನೆಯಲ್ಲಿ “ನಿಮಾನೋತ್ಸೇದಂ ನಿಭಜೇತ” 
ಅಷ್ಯಾನಿಂಶತಿ ಸಂಖ್ಯಯಾ”5! ಎಂದು ವರ್ಗ ಪ್ರಸ್ತಾರ 


ವನ್ನು ತಿಳಿಸಿದೆ. ಕಾಶ್ಯಪ ಶಿಲ್ಪದ ದ್ವಿತಲ ರಚನೆ ಕೆಳ 
ಕಂಡಂತಿದೆ : 
ಪ್ರಾಸಾದೋಚ್ಚಂತು ವಿಭಜೀದಷ್ಟ್ರಾ ವಿಂಶತಿ 


ಭಾಗಯಾ ಗುಣಾಂಶಂ ಧರಾತಲೋತ್ಸೇದಂ ರಸಾಂಶಂ 
ಚಂಣೋದಯಂ ಪ್ರಸ್ತರೋಚ್ಚಂ ಗುಣಾಂಶಂ ಸ್ಯಾತ್‌ 
ಭೂತಾಂಶಂ ವೇದಿಕೋದಯಂ ದ್ವಿಭಾಗಂ ಪ್ರಸ್ತರೋ 
ತ್ಸೇಧಥಂ ಸಾರ್ಥಮೇಕಾಂಶಂ ವೇದಿಕೋದಯಂ 
ದ್ವಿ ಭಾಗಂ ಗಲೋತ್ಸೇಥೆಂ ಸಾರ್ಧವೇದಂ ಶಿರೋಧಯಂ 
ಅತ್ಯರ್ಧಾಂಶಂ ಶಿಖಾಮಾನಂ ಕಲ್ಪಿತಂ ಶಾಂತಿಕಂ 
ಭವೇತ್‌ ದ್ವಿತಲಾದಿ ರಚನೆಯಲ್ಲಿ ಕೂಟ, ಕೋಷ್ಮ್ಯ 
ಪಂಜರ ರಚನೆಯನ್ನು ಕಾಣಬಹುದು. ಇದನ್ನು 
“ಹೂಟ ಕೋಷ್ಮಾನಾಂ ಸಂಜಂರಾಣಾಂತು ಲಕ್ಷಣಂ 
ದ್ವಿತಲಾದಿ ತಲಾಂತಾನಾಂ”5 ಎಂದು ಗ್ರಂಥಗಳು 
ಗುರುತಿಸಿವೆ. ಹಾರ ಅಥವಾ ಕೈಪಿಡಿಯ ರಚನೆಯು 
ಭಿತ್ತಿ ಯನ್ಮಾಶ್ರಯಿಸಿದ್ದು ಮಯಮತ: ಹಾಗೂ 
ವಿಮಾನ ಕಲ್ಪ ಗ್ರಂಥಗಳಲ್ಲಿ ವಿಸ್ತಾರವಾದ ವರ್ಣನೆ 
ಯಿದೆ. ಮಯನುತವು “ಕೋಷ್ಠತು ದ್ವಿಗುಣಾ 
(ಷಂ ಹಾರ ಸಂಜರಂ”5* ಎಂದು ಉಲೇ ಖಿ 


೧೧ 
೩ ನಿಮಾನಾರ್ಚನ ಕಲ್ಪದಲ್ಲಿ ಸ್ಪಷ್ಟ ಚಿತ್ರಣವಿದೆ. 
“ಬಾಹ್ಯ ಿತ್ತಿಂ ಷಡ್‌ಭಾಗಂ ವಿಭಜ್ಯ ದ್ವಯಂ. 
ಶಂ ಕೋಷ್ಮಂ 
೫೩೭ 


ಕೂಟೆಂ ಏಕಾಂಶಂ ಹಾರಾಂತೆರೆಂ 
ಅಥವಾ 

ತಮಷ್ಮಥಾ ವಿಭಜ್ಯ ತದೇಕಾಂಶಂ ಕೂಟಿತಾರೆಂ 
ಮಧ್ಯೇ ದ್ವಯಂಶೆಂ ಶಾಲಾಂತಯೋರ್ಮಥ್ಯೇಚ 
ಏಕಾಶಂ 

ವಿಶಾಲಂ ಶೇಷಂ ಅರ್ಥಾಂಕೈ 
ಹಾರಾಂತರಂ ಕಾರಮೇತ್‌”55 


ಏಕಾಂಶಂ 


ಪಂಜರೆಂ 


ಏಕತಲ ರಚನೆಯ ಷಡ್ವರ್ಗದೊಂದಿಗೆ ಪಾಡ 
ಪ್ರಸ್ತರ ವರ್ಗಗಳು ಪುನರಾನರ್ತನೆಗೊಳ್ಳುತ್ತಾ ತಲ 
ರಚನೆಯನ್ನು ಹೆಚ್ಚಿಸಿವೆ. ಪ್ರಸ್ತರ ವರ್ಗದಲ್ಲಿ ಕೂಟ 
ಶಾಲಾ ರಚನೆಗಳನ್ನು ಕಾಣಬಹುದು. ಮಯಮತ, 
ಕಾಮಿಕಾಗಮ, ಕಾಶ್ಯಪ ಶಿಲ್ಪ ಗ್ರಂಥಗಳಲ್ಲಿ ಷಡ್ವರ್ಗ 
ಗಳ ಪರ್ಯಾಯ ಸದಗಳ ಸರಣಿಯಿದೆ. ಈ ಪದಗಳೂ 
ವ್ಯಾಪಕವಾಗಿ ಬಳಕೆಯಲ್ಲಿದ್ದು ಇವನ್ನು ಕುರಿತ ಶ್ಲೋಕ 
ಗಳನ್ನು ಇಲ್ಲಿ ಗಮನಿಸಬಹುದು. 


ಅಧಿಷ್ಠಾನ : ಮಸೂರಕಮಧಿಸ್ಕಾನಂ ವಸ್ತ್ರ್ಯಾ 
ಧಾರೆಂ ಥಂಾತಲಂ ತಲಂ ಕುಟ್ಟಿಮ 

| ಮಾದ್ಯಂಗಂ ಸರ್ಯಾಯ ನಚನಾನಿ 
ಹಾದ : ಸ್ಕಾಣುಃ ಸ್ಥೂಣಶ್ಚ ಪಾದಶ್ಚೈ 


ಜಂಘಾಚ ಚರಣಾಂಧ್ರಿ ಕಂ 
ಸೈಂಭೇಸ್ತು ತಲಿಸಂ ಕಂಸೆಃ ಪಾದಾ 
ನಾಮಭಿಧಾನಕಂ 


55 ವಿಸಾನಾರ್ಜನ ಕಲ್ಪ. ಪು: ೪೪, ಪ; ೧೦ 


56 ಕಾವಿಕಾಗೆಮು ಅ: ೫೫ ಶ್ಣೊೋ : ೨೦೨-೨೦೮ 


ಪ್ರಸ್ತರಂ ಜೈವಗೋಪಾನಂ 

ಕಸೋತಂ. ಮಂಚ ಮೇನನಾ 

ನೀವುಮಿತ್ಯೇವಾಖ್ಯಾತಂ ಪ್ರಸ್ತರಸ್ಯ 

ದ್ವಿಜೋತ್ತಮಾ 

ಕಂಠ ; ಕಂಥರಂ, ಗಲ ಸಂಜ್ಞ್ಯಾಂಚ ಕಂಠ 
ಗ್ರೀವಾ ಶಿರೋಧರಂ ಏನಂ ಕಂಠಸ್ಯ 
ಮಾನೆಂ ಸ್ಯಾತ್‌ ಶಿಖರೆಂ ಪುನರು 
ಚ್ಯತೇ 

ಶಿಖರ : ಶಿಖರಂ ಶಿರನೂರ್ಧಾಚ ಶಿಖಾ 
ಮೌಲಿಶ್ವ ಮಸ್ತಕಂ ಶೀರ್ಷಕಮಿತಿ 
ವಿಜ್ಞೇಯಂ ಶಿಕೋ ವರ್ಗಸ್ಯ 

ಪಂಡಿತಾಃ 


ಸ್ತೂಪಿ : ಸ್ಥೂಪಿಕಾಚ ಘೆಟಿಃ ಕೀಲೋ 


ಮೇಲ್ಕಂಡ ಟಿಪ್ಪಣಿ ಉಲ್ಲೇಖಗಳಿಂದ 
ದಾಕ್ಷಿಣಾತ್ಯ ಸಂಪ್ರದಾಯದ ದೇವಾಲಯಗಳ ಸ್ಕೂಲ 
ಚಿತ್ರಣ ದೊರಕಿದಲ್ಲಿ ಈ ಲೇಖನದ ಮೂಲ ಉದ್ದೇಶ 


ಸಫಲಗೊಳ್ಳುತ್ತದೆ. 


